ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ 
ಸದಸ್ಕರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಫತೆ ಸ 
ಪಶ್ನೆ ಸಂಖ್ಯೆ 


278 


ಡಾ: ಚಂದ್ರಶೇಖರ್‌ ಬಿ ಪಾಟೀಲ್‌ (ಪದವೀಧರರ ಕ್ಷೇತ್ರ) 
21-09-2020 . 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


. 


a 


[4 


( 


ಉತ್ತರ 


ದ್ವಿತೀಯ ಪಿ.ಯು.ಸಿ. ಪೆರೀಕ್ಷೆಗಳ' ಎಲ್ಲಾ 
ವಿಷಯಗಳ ಉತ್ತರ ಪತ್ರಿಕೆಗಳ 
ಮೌಲ್ಯಮಾಪನವನ್ನು ವಿಭಾಗೀಯ 
ಮಟ್ಟದಲ್ಲಿ ನಡೆಸಲು ಸಾಧ್ಯವಿಲ್ಲವೆ? 


ESM 


ದ್ವಿತೀಯ ಪಿಯುಸಿ ವಾರ್ಷಿಕ`ಪರೀಕ್ಷೆಯ'`'ಉತ್ಪರ 
ಪತ್ರಿಕೆಗಳ ಮೌಲ್ಯಮಾಪನವನ್ನು ವಿಭಾಗೀಯ ಮತ್ತು 
ಜಿಲ್ಲಾ ಹಂತಗಳಲ್ಲಿಯೂ ನಡೆಸಲಾಗಿದೆ. ಪ್ರಸ್ತುತ 
ವಾರ್ಷಿಕ ಪರೀಕ್ಷೆಯ ವಿಜ್ಞಾನ ವಿಭಾಗದ 
ವಿಷಯಗಳ ಮೌಲ್ಕಮಾಪನವನ್ನು ಕೇಂದ್ರಿಕೃತವಾಗಿ 
ಬೆಂಗಳೂರಿನಲ್ಲಿ ನಡೆಸಲಾಗುತ್ತಿದ್ದು, ಬೇರೆ ಎಲ್ಲಾ 
ವಿಷಯಗಳ ಉತ್ತರ ಪತ್ರಿಕೆಗಳ 
ಮೌಲ್ಯಮಾಪನವನ್ನು ವಿಭಾಗೀಯ ಮತ್ತು ಜಿಲ್ಲಾ 
ಮಟ್ಟದಲ್ಲಿಯೂ ನಡೆಸಲಾಗುತ್ತಿದೆ. ಈ ವರ್ಷದಲ್ಲಿ 
ಕೋವಿಡ್‌ ಹಿನ್ನಲೆಯಲ್ಲಿ ಇಂಗ್ಲೀಷ್‌ ಭಾಷಾ ಉತ್ತರ 
ಪತ್ರಿಕೆಗಳ ಮೌಲ್ಯಮಾಪನವನ್ನು 20 ಜಿಲ್ಲಾ 
ಕೇಂದ್ರಗಳಲ್ಲಿ ನಡೆಸಲಾಯಿತು. ಸಾಗಾಣಿಕೆ ಮತ್ತು 
ಉತ್ತರಪತ್ರಿಕೆಗಳ ಸುರಕ್ಷತೆಯ ದೃಷ್ಟಿಯಿಂದ ಮತ್ತು 
ಮೌಲ್ಯಮಾಪಕರ ಲಭ್ಯತೆಯ ಆಧಾರದಲ್ಲಿ ವಿಜ್ಞಾನ 
ವಿಷಯಗಳ ಮೌಲ್ಕಮಾಪನವನ್ನು ಬೆಂಗಳೂರಿನಲ್ಲಿ 
ಮತ್ತು ವಿಭಾಗೀಯ ಮಟ್ಟದಲ್ಲಿ ನಡೆಸಲಾಗಿದೆ. 


ಸಂಖ್ಯೆ: ಇಪಿ 118 ಡಿಜಿಡಬ್ಬ್ಯೂ 2020 


ಡಾ ನಡವ 


(ಎಸ್‌.ಸುರೇಶ್‌ ಕುಮಾರ್‌) 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು. 


